ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 191 | 

ಸದಸ್ಯರ ಹೆಸರು | ಡಾ: ಚಂದ್ರಶೇಖರ ಬಿ. ಪಾಟೀಲ್‌ | 

ಉತ್ತರಿಸಬೇಕಾದ ದಿನಾಂಕ | 07-12-2020 | 
ಉತ್ತರಿಸಬೇಕಾದ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) | 
ಪ್ರಶ್ನೆ | ಉತ್ತರ 

ಅ) | ಖಾಸಗಿ ಅನುದಾನಿತ ಪದವಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ/551/ಯುಪಿಸಿ/99, 

| | ಕಾಲೇಜುಗಳಲ್ಲಿ ನಿವೃತ್ತಿ, | ದಿ:07.08.2003 ರಲ್ಲಿ ಹೊರಡಿಸಿರುವ ಕರ್ನಾಟಕ ಶಿಕ್ಷಣ, 

| |! ರಾಜೀನಾಮೆ, ನಿಧನ | ಸಂಸ್ಥೆಗಳು ಾಲೇಜು ಶಿಕಣ) ನಿಯಮಗಳು-2003ರ ನಿಯಮ | 
| ಮುಂತಾದ ಕಾರಣಗಳಿಂದ | 82) ರನ್ವಯ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ | 
ಖಾಲಿ ಇರುವ ಬೋಧಕೇತರ | ದಿ:01.03.2001 ಠಂದು ಹಾಗೂ ನಂತರ ನಿವೃತ್ತಿ, ನಿಧನ, 
ಹುದ್ದೆಗಳ ನೇಮಕಾತಿಗೆ | ರಾಜೀನಾಮೆ ಹಾಗೂ ಇನ್ನಿತರೆ ಕಾರಣಗಳಿಂದ ತೆರವಾಗುವ | 
ಅನುಮತಿ ನೀಡದಿರಲು | ಎಲ್ಲಾ ಬೋಧಕೇತರ ಹುದ್ದೆಗಳು ಶಾಶ್ವತ ಅನುದಾನರಹಿತ 
ಕಾರಣವೇನು? ಹುದ್ಮೆಗಳೆಂದು ಪರಿಗಣಿಸಲ್ಪಟ್ಟೆರುತ್ತವೆ. 
ಆದ್ದರಿಂದ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 
| ಬೋಧಕೇತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತುತ | 
ಅವಕಾಶವಿರುವುದಿಲ್ಲ. | 
| ಸರ್ಕಾರದ ಸುತ್ತೋಲೆ ಸಂಖ್ಯ: ಆಇ/01/ಬಿಇಎ೦/2012, | 
ದಿ:14.06.2012ರ ಪ್ರಕಾರ ಖಾಸಗಿ ಅನುದಾನಿತ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕೇತರ ಬ್ಯಾಕ್‌ಲಾಗ್‌ 
ಹುದ್ದೆಗಳನ್ನು ಭರ್ತಿ ಮಾಡಲು ಅವಕಾಶವಿದ್ದು, ಅದರಂತೆ 
ಇಲಾಖಾ ವತಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿತ್ತು. 
ಆದರೆ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ:ಆಇ/03/ 
ಬಿಇಎಂ/2020, ದಿ:06.07.2020 ರನ್ವಯ “ಕೋವಿಡ್‌-19 ರಿಂದ 
| ಉಂಟಾದ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ ಸುಸ್ಥಿತಿಗೆ 
| | ತರುವ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ | 
| ಕಲ್ಯಾಣ ಕರ್ನಾಟಿಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ಲಾಗ್‌ | 
ಹುದ್ದೆಗಳೂ ಸೇರಿದಂತೆ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯಲಾಗಿದೆ. ಈಗಾಗಲೇ ಆರ್ಥಿಕ 
ಇಲಾಖೆಯ ಅನುಮತಿ ಪಡೆದು ನೇಮಕಾತಿಯ ವಿವಿಧ 
ಹಂತಗಳಲ್ಲಿರುವ ಹುದೆಗಳಿಗೂ ಸಹ ಈ ಆದೇಶ 
ಅನ್ಪ್ಸಯವಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 
ಬೋಧಕೇತರ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಭರ್ತಿ ಮಾಡಲು 
ಪ್ರಸ್ತುತ ಅವಕಾಶವಿರುವುದಿಲ್ಲ. 

ಆ) ಖಾಸಗಿ ಅನುದಾನಿತ ಪದವಿ ಸರ್ಕಾರದ ಆದೇಶ ಸಂಖ್ಯೆಡಿಪಿಎಆರ್‌//ಎಸ್‌ಬಿಸಿ/84 
ಕಾಲೇಜುಗಳಲ್ಲಿ ನಿವೃತ್ತಿ, | ದಿನಾಂಕ:28.01.1987 ರಲ್ಲಿ "ಕಾಲೇಜು ಶಿಕ್ಷಣ ಇಲಾಖೆಯ 
ರಾಜೀನಾಮೆ, ನಿಧನ | ವ್ಯಾಪ್ತಿಯಲ್ಲಿನ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗಳಿಗೆ 
ಮುಂತಾದ ಕಾರಣಗಳಿಂದ | ನೇರ ನೇಮಕಾತಿ ಮಾಡುವುದಕ್ಕೆ ಮೀಸಲಾತಿ ವರದಿ ಪಟ್ಟಿ 

| |ಖಾಲಿ ಇರುವ ಬೋಧಕ (ರೋಸ್ಕರ್‌ ಪ್ರಕಾರ ಸ್ವಾನಗಳನ್ನು ಮೀಸಲಿರಿಸುವಾಗ 


ಹುದ್ದೆಗಳ ನೇಮಕಾತಿಗೆ | ಪ್ರತಿಯೊಂದು ವಿಷಯದಲ್ಲೂ ಪ್ರತ್ಯೇಕವಾಗಿ ರೋಸ್ಕರ್‌ 
ಅನುಮತಿ ನೀಡುವಾಗ | ಅನುಸರಿಸಿ ಹುದ್ದೆಗಳ ಮೀಸಲಾತಿಯನ್ನು ವಿಷಯವಾರು 
ಕಾಲೇಜನ್ನು ಒಂದು | ಮಾಡುವಂತೆ (subject-wise reservation)” ಸರ್ಕಾರವು 
ಘಟಕವನ್ನಾಗಿ ಪರಿಗಣಿಸದೆ | ಆದೇಶಿಸಿದೆ. ಆದ್ದರಿಂದ, ಖಾಸಗಿ ಅನುದಾನಿತ ಪದವಿ 
ವಿಷಯ/ವಿಭಾಗವನ್ನು ಒಂದು | ಕಾಲೇಜುಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾದ ಬೋಧಕರ 
ಘಟಕವನ್ನಾಗಿ ಪರಿಗಣಿಸಿ | ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡುವಾಗ 
ಮೀಸಲಾತಿಯನ್ನು ವಿಷಯವಾರು ಮೀಸಲಾತಿಯನ್ನು ಅನುಸರಿಸಲಾಗುತ್ತಿದೆ. 
ನಿಗಧಿಪಡಿಸುವುದರಿಂದ 
ಸಾಮಾಜಿಕ ಅನ್ಯಾಯ 
ಆಗುತ್ತಿಲ್ಲವೆ; | 

ಇ) | ಸರ್ಕಾರಿ ಹಾಗೂ ಅನುದಾನಿತ | ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ 
ಪದವಿ ಕಾಲೇಜುಗಳಲ್ಲಿ | ಹುದ್ದೆಗಳನ್ನು ಯು.ಜಿ.ಸಿ ಮಾನದಂಡಗಳನ್ನಯ ನೇರ 


ಪೂರ್ಣಾವಧಿ ಪ್ರಾಂಶುಪಾಲರ 
ನೇಮಕಾತಿ ಮಾಡಲಾಗುವುದು 
ಯಾವಾಗ; 


ನೇಮಕಾತಿ ಮೂಲಕ ಭರ್ತಿ ಮಾಡಲು ಇಲಾಖೆಯ ವೃಂದ 
ಮತ್ತು ನೇಮಕಾತಿ ನಿಯಮಗಳಲ್ಲಿ ಆದೇಶಿಸಲಾಗಿದೆ. 
ಅದರಂತೆ, ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುವ ಒಟ್ಟು- 


310 ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿ 
| ಮೂಲಕ ಭರ್ತಿ ಮಾಡುವ ಸಂಬಂಧ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಇಡಿ/121/ಡಿಸಿಇ/2018, 


ದಿನಾಂಕ:09.09.2020 ರಲ್ಲಿ ಅಂತಿಮ ವನಿಯಮಗಳನ್ನು 
ಹೊರಡಿಸಲಾಗಿದೆ. 


ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲಿ 2020-21ನೇ ಸಾಲಿನಲ್ಲಿ 

ಯಾವುದೇ ನೇರ ನೇಮಕಾತಿಯನ್ನು ಕೈಗೊಳ್ಳುವಂತಿಲ್ಲ 
ಎಂಬುದಾಗಿ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ:ಆಇ/ 
03/ಬಿಇಎಂ೦/12020, ದಿನಾ೦ಕ:06.07.2020 ರಲ್ಲಿ 
ಸೂಚಿಸಲಾಗಿರುತ್ತದೆ. 


ಆದ್ದರಿಂದ ಈ ಮೇಲಿನಂತೆ ಆರ್ಥಿಕ ಇಲಾಖೆಯು ವಿಧಿಸಿರುವ 
ನಿರ್ಬಂಧವನ್ನು ತೆರವುಗೊಳಿಸಿದ ನಂತರ ಸರ್ಕಾರಿ 
ಕಾಲೇಜುಗಳಲ್ಲಿನ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ 
ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು. 


ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿನ 
ಪ್ರಾಂಶುಪಾಲರ ಹುದ್ದೆಗಳು ಮಂಜೂರಾಗಿರುವುದಿಲ್ಲ. 
ಪ್ರಸ್ತುತ ಚಾಲ್ತಿಯಲ್ಲಿರುವ ಯು.ಜಿ.ಸಿ. ನಿಯಮಗಳನ್ವಯ 
ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಭರ್ತಿ  ಮಾಡಬೆಣಾಗಿದ್ದರಿಂದ ಈ ಕಾಲೇಜುಗಳಿಗೆ 
ಪ್ರಾಂಶುಪಾಲರ ಹುದ್ದೆಯನ್ನು ಸೃಜನೆ ಮಾಡುವಂತೆ ಕೋರಿ 
ಆಯುಕ್ತರಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 


ಇದಕೆ ಸಂಬಂಧಿಸಿದಂತೆ ಸರ್ಕಾರದ ಪತ್ರ ಸಂಖ್ಯೆ:ಇಡಿ/ 
193/ಯುಪಿಸಿ/2020 ದಿನಾಂಕ:23.06.2020 ರ ಪತ್ರದಲ್ಲಿ 
“ಸರ್ಕಾರದ ಸುತ್ತೋಲೆ ಸಂಖ್ಯೆ:ಆಇ/157/ವೆಚ್ಚ-8/2020 
ದಿ:10.06.2020 ರಂತೆ ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ 
ಉಂಟಾಗುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 


| ಹೊಸದಾಗಿ ಸಹಮತಿ ನೀಡಿರುವುದಿಲ್ಲವಾದ್ದರಿಂದ ಸದರಿ 
| ಪ್ರಸ್ತಾವನೆಯನ್ನು 2020-21 ನೇ ಸಾಲಿನಲ್ಲಿ ಪರಿಗಣಿಸಲು 


ಸಾಧ್ಯವಿರುವುದಿಲ್ಲ” ಎಂಬುದಾಗಿ ನಿರ್ದೇಶಿಸಲಾಗಿದೆ. 


ರಾಜ್ಯದ ಅನುದಾನಿತ ಪದವಿ 


ಕಾಲೇಜುಗಳಲ್ಲಿ ಸೇವೆ! 
ಸಲ್ಲಿಸುವ ಸಂದರ್ಭದಲ್ಲಿ | 
ನಿಧನರಾದ ಸಿಬ್ಬಂದಿಗಳ ! 


ಅವಲಂಬಿತರಿಗೆ/ 
ಕುಟಿಂಬಸ್ಮ್ಥರಿಗೆ ಅನುಕಂಪದ 
ಆಧಾರದ ಮೇಲೆ ನೀಡುವ; 
ಸೇವಾ ಸೌಲಭ್ಯ | 
ಸ್ಮಗಿತಗೊಳಿಸಿರುವುದರಿಂದ 
ಅಂತಹ ಕುಟುಂಬಗಳು 
ತೊಂ೦ದರೆಗೊಳಗಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, ಹಾಗಿದ್ದಲ್ಲಿ ಈ 
ಬಗ್ಗೆ ಸರ್ಕಾರ ಕೈಗೊಂಡ 
ಶ್ರಮವೇನು? 


ಬಂದಿದೆ. 


"ಕರ್ನಾಟಿಕ ಶೈಕ್ಷಣಿಕ ಸಂಸ್ಥೆಗಳ (ಕಾಲೇಜು ಶಿಕ್ಷಣ) 
ನಿಯಮಗಳು, 2003ರ ನಿಯಮ 82ರಲ್ಲಿ ತಿಳಿಸಿರುವಂತೆ 


! ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ದಿ:01.03.2001ರ 


ನಂತರ ತೆರವಾಗುವ ಬೋಧಕೇತರರ ಹುದ್ದೆಗಳು ಶಾಶ್ವತವಾಗಿ 
ಅನುದಾನರಹಿತವೆಂದು ಪರಿಗಣಿಸಲ್ಪಡುವುದರಿಂದ 
ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಅನುಕಂಪದ ಆಧಾರದ 


! ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. 


ಆರ್ಥಿಕ ಇಲಾಖೆಯ ಸುತ್ತೋಲೆ 
ಬಿಇಎಂ/2020, ದಿ:06.07.2020 ರನ್ವಯ "“ಕೋವಿಡ್‌-19 ರಿಂದ 
ಉಂಟಾದ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ ಸುಸ್ಥಿತಿಗೆ 
ತರುವ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 
ಕಲ್ಯಾಣ ಕರ್ನಾಟಿಕ ವೃಂದದ ಹುದ್ದೆಗಳು ಮತ್ತು 
ಬ್ಯಾಕ್‌ಲಾಗ್‌ ಹುದ್ದೆಗಳೂ ಸೇರಿದಂತೆ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 


ಆದೇಶದವರೆಗೆ ತಡೆಹಿಡಿಯಲಾಗಿದೆ.. . ಈಗಾಗಲೇ ಆರ್ಥಿಕ | 


ಇಲಾಖೆಯ ಅನುಮತಿ ಪಡೆದು ನೇಮಕಾತಿಯ ವಿವಿಧ 
ಹಂತಗಳಲ್ಲಿರುವ ಹುದೆಗಳಿಗೂ ಸಹ ಈ ಆದೇಶ 
ಅನ್ವಯವಾಗುತ್ತದೆ ಎಂದು ತಿಳಿಸಲಾಗಿದೆ. ಆದರಿಂದ, 
ಪ್ರಸ್ತುತ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 
ಅನುಕಂಪದ ಆಧಾರದ ನೇಮಕಾತಿಗೆ ಅವಕಾಶವಿರುವುದಿಲ್ಲ. 


ಸಂಖ್ಯೆ:ಆಇ/03/ 


ಇಡಿ 158 ಯುಪಿಸಿ 2020 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 


